ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 


ದಿನಾ೦ಕ: 18-03-2021 ಪ್ರಶ್ನೆ ಸಂಖ್ಯೆ : 1348(1639) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಕೆ. ಪ್ರತಾಪಚಂದ್ರ ಶೆಟ್ಟ (ಸ್ಠಳೀಯ ಸಂಸ್ಥೆಗಳ ಕೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 


ವಿಷಯ : ವಾರಾಹಿ ನೀರಾವರಿ ಯೋಜನೆಯ ಭೂಸಾಧೀನತೆಯ ಕುರಿತು 


(ಅ) ವಾರಾಹಿ ನೀರಾವರಿ ಯೋಜನೆಯ ಎಡದಂಡೆ ಹಾಗೂ ಬಲದಂಡೆ ಯೋಜನೆ ವಾರಾಹಿ 
ಹಏತ ನೀರಾವರಿ ಹಾಗೂ ಸೌಕೂರು ಏತ ನೀರಾವರಿ ಯೋಜನೆಗಳಲ್ಲಿ ಭೂಸ್ವಾಧೀನ 
ಮಾಡಿಕೊಂಡ ಪ್ರಕರಣಗಳ ಸಂಖ್ಯೆ ಎಷ್ಟು; ಅವು ಯಾವುವು; (ಗ್ರಾಮವಾರು ಮಾಯಿತಿ 
ನೀಡುವುದು) 


(ಆ) ಭೂ ಸ್ವಾಧೀನತೆ ಮಾಡಿಕೊಳ್ಳಲು ಬಾಕಿಯಿರುವ ಪ್ರಕರಣಗಳ ಸಂಖ್ಯೆ ಎಷ್ಟು; ಅವು 
ಯಾವುವು; (ಗ್ರುಮವಾರು ವಿವರ ನೀಡುವುದು) 


(ಇ) ಈ ಯೋಜನೆಗಳಲ್ಲಿ ಭೂಸಾಧೀನಪಡಿಸಿಕೊಂಡು ಪಟ್ಟಾದಾರರಿಗೆ ಪರಿಹಾರಧನ 
ಪಾವತಿಸಿದ ಪ್ರಕರಣಗಳ ಸಂಖ್ಯೆ ಎಷ್ಟು; ಅವು ಯಾವುವು; ಪರಿಹಾರಧನ ಪಾವತಿಸಲು 
ಬಾಕಿಯಿರುವ ಪ್ರಕರಣಗಳ ಸಂಖ್ಯೆ ಎಷ್ಟು; ಅವು ಯಾವುವು; ಯಾವಾಗ 
ಪಾವತಿಸಲಾಗುವುದು? (ಗ್ರಾಮವಾರು, ಪಟ್ಟಾದಾರರ ಹೆಸರು, ವಿಳಾಸದೊಂದಿಗೆ ಮಾಯಿತಿ 
ನೀಡುವುದು) 


